ಸದನದಲ್ಲಿ ಉತ್ತರಿಸುವ ಪ್ರಶ್ನೆ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ; 23ನೇ ಜುಲೈ, 2019 


ಸಾಂಸ್ಕೃಂತಿಕ ನೀತಿ ಜಾರಿಗೊಳಿಸುವ ಬಗ್ಗೆ 
ಶ್ರೀ ಎಂ.ಸಿ. ವೇಣುಗೋಪಾಲ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) - 


101 (504) ಭಾರಿ ಮತ್ತು ಮಧ್ಯಮ ನೀರಾವರಿ ಹಾಗೂ ಕನ್ನಡ ಮತ್ತು ಸಂಸ್ಕಂತಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ- 


(ಅ) ಕನ್ನಡ ಮತ್ತು ಸಂಸ್ಕೃಂತಿ ಇಲಾಖೆಗೆ ಸಂಬಂಧಪಟ್ಟಂತೆ 


ದಿ: 25-06-2014ರಂದು ಬಂಡಾಯ ಸಾಹಿತಿಗಳಾದ ಶ್ರೀ ಬರಗೂರು ರಾಮಚಂದ್ರಪ್ಪರವರ ಅಧ್ಯಕ್ಷತೆಯಲ್ಲಿ ಸಲ್ಲಿಸಿದ 


[2 


"ಪಾಂಸ್ಕೃಂತಿಕ ನೀತಿ''ಯನ್ನು ಪರಿಷ್ಕರಿಸಲು ಸಚಿವರ ಸಂಪುಟದ ಉಪ ಸಮಿತಿ ರಚಿಸಿರುವುದು ನಿಜವೇ; 


(ಆ) ಸದರಿ ಸಚಿವ ಸಂಪುಟದ ಉಪ ಸಮಿತಿಯು ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆಯೇ ; ಸಲ್ಲಿಸಿದ್ದಲ್ಲಿ, ಯಾವ 
ದಿನಾಂಕದಂದು ಸರ್ಕಾರಕ್ಕೆ ಸಲ್ಲಿಸಿದೆ ; ಸದರಿ ವರದಿಯಲ್ಲಿನ ಮುಖ್ಯಾಂಶಗಳೇನು ; 


(ಇ) ಸದರಿ ವರದಿಯ ಶಿಫಾರಸ್ಸುಗಳು ಸಂಪೂರ್ಣವಾಗಿ ಜಾರಿಯಾಗದಿರಲು ಕಾರಣವೇನು ; ಯಾವ ಕಾಲಮಿತಿಯೊಳಗೆ ಸದರಿ 
ವರದಿಯ ಶಿಫಾರಸ್ಸುಗಳನ್ನು ಜಾರಿ ಮಾಡಲಾಗುವುದು ? 


